ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚಾಮರಾಜನಗರ: ಜಿಲ್ಲೆಗಳಲ್ಲಿ 
ಕಳೆದ ಎರಡು ವರ್ಷಗಳಲ್ಲಿ 
ಎಷ್ಟು' ಶುದ್ದ' ಕುಡಿಯುವ 


ನೀರಿನ ಘಟಕಗಳನ್ನು 
ಅಳವಡಿಸಲಾಗಿದೆ; ಇನ್ನೂ 
.ಎಷ್ಟು': ಕಡೆ ಘಟಕಗಳಿಗೆ 


ಬೇಡಿಕೆ ಇದೆ; ಇದಕ್ಕೆ ಖರ್ಚು 
ಮಾಡಿರುವ: .' ಹಣವೆಷ್ಟು 
(ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ : 260 
ಉತರ ದಿನಾಂಕ H 16.07.2019 

ಕ್ರ ಪಶ್ನೆ ಉತರ 

ಸಂ. ಬ ದಾನ, , 

ಅ) 'ಪ್ಯಷಾರು ಮತ್ತು ಮೈಸೂರು ಜಿಕ್ಲೆಗೆ ಸಂಬರಧಿಸಿದಂತೆ'2017-18 ಮತ್ತು 2018-19 ನೇ ಸಾಕ್ಸ್‌ ಒಟ್ಟು. 77 ಇದ್ಯ 


ಕುಡಿಯುವ ನೀರಿನ ಘಟಕಗಳು . ಮಂಜೂರಾಗಿದ್ದು, ಅದರಲ್ಲಿ 202 ಶುದ್ಧ ಕುಡಿಯುವ ನೀರಿನ 
ಘಟಕಗಳನ್ನು ಅನುಷ್ಠಾನಗೊಳಿಸಲಾಗಿದೆ, ಉಳಿದ ಘಟಕಗಳು ವಿವಿಧ ಹಂತದ : ಪ್ರಗತಿಯಲ್ಲಿರುತ್ತದೆ ಮತ್ತು ರ 
ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಲ್ಲಿ ಶುದ್ಧ ಕುಡಿಯುವ ನೀರಿನ. ಘಟಕಗಳನ್ನು 
ಅನುಷ್ಠಾನಗೊಳಿಸಲು ಒಟ್ಟಾರೆಯಾಗಿ ರೂ.1462.68 ಲಕ್ಷಗಳ 'ವೆಚ್ಚವಾಗಿರುತ್ತದೆ. ತಾಲ್ಲೂಕುವಾರು ವವರ 


ಕೆಳಕಂಡಂತಿದೆ. 


ನಷ 


ಕ್ರ .. ಅನುಮೋದನೆ . | ್ರಗ್ತಿಯಲ್ಲಿರುವ | ' ಸಿರುವ ವೆಚ್ಚ 
ತಾಲ್ಲೂಕು ಯಾಗಿರುವ ಘಟಕಗಳ | . ನು ಚ 
.#o| MR ಘಟಕಗಳ ಸಂಖ್ಯೆ | 'ಘಟಕೆಗಳ -|ರೂಲಕ್ಷಗಳಲ್ಲಿ 
1 ಹೆಚ್‌.ಡಿ.ಕೋಟೆ] 12 01 11 105.01 
2] ಹೆಣಸೊರು 25 00 725 22827 
31 ಕೆ.ಆರ್‌.ನಗರ 34 ERY) 37 7302: 
47 ಮೈಸೂರು 46 NE 38 137.46 
5/ನಂಜನಗೊಡಾ 23 03 20 142.92 
ಕ ಪರಯಾಪನ್ಯಣ 35 TI 38 30677 
7 ನರಹರ [¥ p 3 2.23 
ಬಟ್ಟ Ni 242 40 202] 146258 


. 2019- 20ನೇ ಸಾಲಿನಲ್ಲಿ ಮೈಸೂರು ಜಿಲ್ಲೆ ಗ್ರಾಮೀಣ ಜನವಸತಿಗಳಿಗೆ 35 ಶುದ್ಧಿ 'ಕುಡಿಯುವ: 


ನೀರಿನ ಘಟಕಗಳನ್ನು ಅಳಿವಡಿಸಲು' ಪ್ರಸ್ತಾವನೆ ಬಂದಿರುತ್ತದೆ. ' ಅನುದಾನದ ಲಭ್ಯತೆ. ಮೇರೆಗೆ ನೀರು ಮ 


ಶುದ್ಧೀಕರಣ ಘಟಕಗಳನ್ನು ಅಳವಡಿಸಲಾಗುವುದು. 
ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ 2017-18 ಮತ್ತು 2018- 19 ಸೇ ಸಾಲಿನಲ್ಲಿ ಒಟ್ಟು 90 
ಶುದ್ಧ. ಕುಡಿಯುವ ನೀರಿನ ಘಟಕಗಳು, ಮಂಜೂರಾಗಿದ್ದು, ಅದರಲ್ಲಿ 19 “ಶುದ್ಧ ಕುಡಿಯುವ: ನೀರಿನ 


ಘಟಕಗಳನ್ನು ಅನುಷ್ಠಾನಗೊಳಿಸಲಾಗಿದೆ, ಉಳಿದ ಘಟಕಗಳು ವಿವಿಧ, ಹಂತದ, ಪ್ರಗತಿಯಲ್ಲಿರುತ್ತದೆ"- 'ಮತ್ತು ನಿ ಇ 


ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಲ್ಲಿ. ಶುದ್ಧ ಕುಡಿಯುವ: ನೀರಿನ: 


ಘಟಕಗಳನ್ನು ಅನುಷ್ಠಾನಗೊಳಿಸಲು : ಒಟ್ಟಾರೆಯಾಗಿ ರೂ.359.37 ಲಕ್ಷಗಳ ವೆಚ್ಚವಾಗಿರುತ್ತದೆ. __ 
ತಾಲ್ಲೂಕುವಾರು ವಿವರ ಕೆಳಕಂಡಂತಿದೆ. ನ 
” ಸಾ ಮ್‌ ಗಾ” 7 ಸ್‌ - ಮಾ ರ > RE 
|. ಅನುಮೋದನೆ, ಪ್ರಗ . ಅನುಷ್ಠನಗೊ..' ವ SO Re 
WE ಯಲ್ಲಿರುವ (i ಲಕ್ಷಗಳಲ್ಲಿ"... 
ಕ್ರಸಂ. | ತಾಲ್ಲೂಕು ಯಾಗಿರುವ. ಘಟಕಗಳ | ಗಲ ಳಿಸಿರುವ : NEE 
ಸಂಖ್ಯೆ ಸಂಖ್ಯೆ | ಘಟಕಗಳ, ಸಂಖ್ಯೆ 
7 ಣಾಮರಾದನಗರ [2 43 7 283.71 - 
2 'ಗಂಡ್ಲುಪೇಟ "12 02 00," 11.60 -. 
3, ಫಾಫ್ಳಗವ 13 3° [00 29.20. 
7 ಳಂಡಾರ 1; LS 102 3486 
ಒಟ್ಟು 90 71 19 359. 37. 


2019- 20ನೇ ಸಾಲಿನಲ್ಲಿ 'ಚಾಮರಾಜನಗರ ಜಲ್ಲೆಗೆ ಶುದ್ಧ. ಕುಡಿಯುವ ನೀರಿನ ಘಟಕಗಳನ್ನು 'ಅಳವಡಿಸವ, 


ಪ್ರಸ್ತಾವನೆಯು ಗಮನಕ್ಕೆ ಬಂದಿರುವುದು. 


ನಷ್ಟ ಕಹಾ ನ 


ಮೈಸೊರು ಜಿಲ್ಲೆಯಲ್ಲಿ ಒಟ್ಟಾರೆ 3 ನೇರು ಶುದ್ದೀಕರಣ ಘಟಕಗಳನ್ನು ತಾನನ ಈ ಪೈ 


| ಚಾಮರಾಜನಗರ ಜಿಲ್ಲೆಗಳಿಗೆ 


ಶುದ್ಧ ಕುಡಿಯುವ ನೀರಿನ 
ಘಟಕಗಳನ್ನು ಅಳವಡಿಸಲು 


2018-19 ನೇ ಸಾಲಿಗೆ ಎಷ್ಟು 


ಅನುದಾನ ಒದಗಿಸಲಾಗಿದೆ? 


NK) T 

ಘಟಕಗಳು ದುರಸ್ಥಿಯಲ್ಲಿದೆ; 3 ನೀರು ಶುದ್ಧೀಕರಣ ಘಟಕಗಳು ದುರಸ್ಥಿಯಲ್ಲಿರುತ್ತವ. ಸದರಿ ಘಟಕಗಳನ್ನು ಸುಸ್ಥಿತಿಗೆ ತರಲು ಕ್ರಮ 

ಅವುಗಳನ್ನು. . ವಹಿಸಲಾಗುವುದು. _ 

ಮರಸ್ಕಿಗೊಳಿಸಲು ಎಷ್ಟು ಹಣ . ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟಾರೆ 168 ನೀರು ಶುದ್ಧೀಕರಣ. ಘಟಕಗಳನ್ನು. ಅಳವಡಿಸಲಾಗಿದ್ದು 

ಖರ್ಚಾಗಿದೆ; ಈ ಪೈಕಿ 12 ನೀರು ಶುದ್ದೀಕರಣ ಘಟಕಗಳು ದುರಸ್ಥಿಯಲ್ಲಿರುತ್ತವೆ. ದುರಸ್ಥಿ ಮತ್ತು ಕಾರ್ಯಾಚರಣೆಯನ್ನು 
ಘಟಕವನ್ನು ಅಳವಡಿಸಿರುವ ಮೂಲ ಗುತ್ತಿಗೆದಾರರೇ ಘಟಕವನ್ನು ಅಳವಡಿಸಿದ ದಿನದಂದ ಮುಂದಿನ 05 
ವರ್ಷದವರೆಗೆ ನಿರ್ವಹಿಸುತ್ತಿದ್ದು 

ಇ) ಪ್ಯಾಸಾ ಮತ್ತಾ 


ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಶುದ್ದ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲು 
2018-19ನೇ ಸಾಲಿಗೆ ಒಟ್ಟಾರೆಯಾಗಿ ರೂ.1123.51 ಲಕ್ಷಗಳ ಅನುದಾನ ಒದಗಿಸಲಾಗಿತ್ತು. 

ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲು 
2018-19ನೇ ಸಾಲಿಗೆ ಒಟ್ಟಾರೆಯಾಗಿ ರೂ.380.47 ಲಕ್ಷಗಳ ಅನುದಾನ ಒದಗಿಸಲಾಗಿತ್ತು. 


ಸಂಃಗ್ರಾಕುನೀ೩ನೈಇ 86 ಗ್ರಾನೀಸ(3)2019 


(ೃಷ್ಣಬೆ ೈರೇಗೌಡ) 
ಗ್ರಾಮೀಣಾಭಿವೃದ್ಧಿ ಮತು ಪಂಚಾ 
pl 


